ಹ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |:|701 (820) 
ಸದಸ್ಯರ ಹೆಸರು | |: ಶ್ರೀ ಹೆಚ್‌.ಎಂ. ರಮೇಶ ಗೌಡ 
(ವಿಧಾನಸಭೆಯಿಂದ ಚುವಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ :| 15-12-2020 | 
ಉತ್ತರಿಸುವ ಸಚಿವರು : [ಮಾನ್ಯ ನಗರಾಭಿವೃದ್ಧಿ ಸಚಿವರು. 

ಪ್ರಶ್ನೆ ಉತ್ತರ 

(ಅ) | ರಾಜ್ಯದ ಪ್ರಮುಖ ನಗರಗಳ | ನಗರಗಳ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಪ್ರಸಕ್ಷ ಸಾಲಿನಲ್ಲಿ | 
ಮೂಲಸೌಕರ್ಯ 15ನೇ - ಹಣಕಾಸು ಆಯೋಗ ಅನುದಾನ, ಅಮೃತ್‌ 
ಅಭಿವೃದ್ಧಿಗಾಗಿ ಪ್ರಸಕ್ತ | ಯೋಜನೆ,ಎಸ್‌.ಎಫ್‌.ಸಿ -ಮುಕ್ತನಿಧಿ; ನಗರೋತ್ಥಾನ 3ನೇ ಹಂತ, 
ಸಾಲಿನಲ್ಲಿ ಮೀಸಲಿಟ್ಟ | ಮಹಾತ್ಮಗಾಂಧಿ ವಿಕಾಸ ಯೋಜನೆ, ಸ್ಪಚ್ನ್ಚೆ ಭಾರತ್‌ ಮಿಷನ್‌ 


ಅನುದಾನವೆಷ್ಟು; " (ಅಂಕಿ- | ನಿಧಿಯಡಿ`ಈ ಕೆಳಗಿನಂತೆ ಅನುದಾನ ಮೀಸಲಿರಿಸಿದೆ. 


ಅಂಶ ನೀಡುವುದು) R 
15ನೇ ಹಣಕಾಸು ಆಯೋಗದ ಅನುದಾನ /1 ಅಮೃತ್‌ 


ಯೋಜನೆ: 
RR) ೦ ರೂಸಕೋಟಿಗಳಲ್ಲಿ) 
ಫು. ಅನುದಾನ / ಯೋಜನೆಯ ಹಂಚಿಕೆಯಾದ 
ಸಂ ವಿವರ ಅನುದಾನ 
1. 15ನೇ ಹಣಕಾಸು ಆಯೋಗದ 
ಅನುದಾನ 
1 ರಾಜ್ಯದ 10 ಮಹಾನಗರ 311.07 
ಪಾಲಿಕೆಗಳಿಗೆ 
೫ ನಗರಸಭಿ ಮತ್ತು ಹೆಟ್ಟಿಣ 550.59 
ಪಂಚಾಯಿತಿಗಳಿಗೆ 
3) ಪಟ್ಟಣ ಪಂಚಾಯಿತಿ ಮತ್ತು 129.34 
ಅಧಿಸೂಚಿತ ಪ್ರದೇಶ | - 
ಸಮಿತಿಗಳಿಗೆ 
ಒಟ್ಟು 991.00 
2 ಕೇಂದ್ರ ಪುರಸ್ಕೃತ 'ಅಮೃತ್‌' 311.07 
I1 | ಯೋಜನ | } 
ಎಸ್‌.ಎಫ್‌.ಸಿ ಮುತವಿಧಿ 
| (ರೂ. ಕೋಟಿಗಳಲ್ಲಿ) 
ಪ್ರ. ಅನುದಾನ 1! ಯೋಜನೆಯ ಹಂಚಿಕೆಯಾದ 
ಸಂ ವಿವರ ಅನುದಾನ 
1 ಮಹಾನಗರ ಪಾಲಿಕೆಗಳು 151.74 
2 ನಗರಸಭೆ, ಪುರಸಟೆಗಳು 118.57 
3 ಪಟ್ಟಣ ಪ೦ಚಾಯಿತಿ/ 28.68 
ಅಧಿಸೂಚಿತ ಪ್ರದೇಶ ಸಮಿತಿ 
ಒಟ್ಟಿ 298.99 


ನಗರೋತ್ಥಾನ 3ನೇ ಹ೦ತ/ ಮಹಾತ್ಮಗಾಂಧಿ ವಿಕಾಸ 


ಮಹಾನಗರಪಾಲಿಕೆಗಳ ರೂ. 100 ಕೋಟಿ ನಗರೋತ್ಥಾನ 3ನೇ 
ಹಂತ ಹಾಗೂ ವಿಶೇಷ: ಅನುದಾನದಡಿ 2020-21ನೇ ಸಾಲಿನ 
ಆಯವ್ಯಯದಲ್ಲಿ ರೊ. 73.20 ಕೋಟಿಗಳನ್ನು 
ಮೀಸಲಿರಿಸಲಾಗಿದೆ. 


ರಾಜ್ಯದ 10  ಮಹಾನಗರಪಾಲಿಕೆಗಳಾದ ಮೈಸೂರು, 
ಮಂಗಳೂರು, ಹುಬ್ಮಳ್ಳಿ-ಧಾರವಾಡ, ಬೆಳಗಾವಿ, ಕಲಬುರಗಿ, 
ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ವಿಜಯಪುರ ಮತ್ತು 
ತುಮಕೂರು ಮಹಾನಗರಪಾಲಿಕೆಗಳಿಗೆ "ಮಹಾತ್ಮಗಾಂಧಿ ನಗರ 
ವಿಕಾಸ ಯೋಜನೆ” ಯನ್ನು 2019-20ನೇ ಸಾಲಿನಲ್ಲಿ 2023-24 
ರವರೆಗೆ 0 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು 
ರೂಪಿಸಲಾಗಿರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ರೂ. 50.00 
ಕೋಟಿಗಳನ್ನು ಮೀಸಲಿರಿಸಲಾಗಿದೆ. 


ಸ್ವಚ್ಛ್‌ ಭಾರತ್‌ ಮಿಷನ್‌: 
ರಾಜ್ಯ ನಗರ ಸ್ಮಳೀಯ ಸಂಸ್ಥೆಗಳಲ್ಲಿ ವೈಯಕ್ತಿಕ ಶೌಚಾಲಯ, 
ಸಮುದಾಯ ಶೌಚಾಲಯ / ಸಾರ್ವಜನಿಕ ಶೌಚಾಲಯ ಮತ್ತು 


'| ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ ಅನುದಾನವನ್ನು ಬಿಡುಗಡೆ 


ಮಾಡಲಾಗಿರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ಮುಖ್ಯಮಂತಿ ನಗರ 
ನೈರ್ಮಲ್ಯ ಯೋಜನೆ (ಸೈಜ್ಜಿ: ಭಾರತ ಮಿಷನ್‌) ಅಡಿ ರೂ.200.00 
ಕೋಟಿಗಳ ಅನುದಾನವನ್ನು ಮೀಸಲಿಡಲಾಗಿರುತದೆ. 


ರಾಜ್ಯದ ವಿವಿಧ ನಗರಗಳಲ್ಲಿ 
ರಸ್ತೆ ಕಾಮಗಾರಿಗಳು ನೆನೆಗುದಿಗೆ 
ಬಿದ್ದಿರುವುದು ಸರ್ಕಾರದ 
ಗಮನಕ್ಕೆ, ಬಂದಿದೆಯೆಣ 
ಅಪೂರ್ಣಗೊಂ೦ಡ 
ಕಾಮಗಾರಿಗಳ ಸಂಪೂರ್ಣ 
ಮಾಹಿತಿ ನೀಡುವುದು; 


ಸರ್ಕಾರದ ಗಮನಕ್ಕೆ ಬಂದಿದೆ. 


ರಾಜ್ಯ ವಿವಿಧ ನಗರಸ್ಮಳೀಯ 
ಅನುಷ್ಠಾನದಲ್ಲಿದ್ದ ಕಾಮಗಾರಿಗಳು ಕೋವಿಡ್‌-19ರ 
ಕಾರಣದಿಂದ ಲಾಕ್‌ಡಾನ್‌ ಹೇರಲ್ಪಟ್ಟ ಸಂದರ್ಭದಲ್ಲಿ 
ಸ್ಥಗಿತವಾಗಿರುತ್ತದೆ. ಆದರೆ ಲಾಕ್‌ಡೌನ್‌ ತೆರವುಗೊಂಡ ನಂತರ 
ಪ್ರಗತಿಯಲ್ಲಿದ್ದ ಕಾಮಗಾರಿಗಳನ್ನು ಮುಂದುವರೆಸಲಾಗಿರುತ್ತದೆ. 


ಸಂಸ್ಥೆಗಳಿಗೆ ಮಂಜೂರಾಗಿ 


ರಸ್ತೆ ಮತ್ತು ಮೂಲಸೌಕರ್ಯ 


ಕಾಮಗಾರಿಯ  ಗುತಿಗೆದಾರರು 
ವಿವಿಧ ಯೋಜನೆಗಳಲ್ಲಿ ಕಳಪೆ 
ಕಾಮಗಾರಿಗಳನ್ನು. ಕೈಗೊಂಡು 
ಬಿಲ್‌ನ ಮೊತ್ತ ಪಡೆದಿರುವುದು 


ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದಲ್ಲಿ, 
ಅಂತಹ ಗುತ್ತಿಗೆದಾರರ ವಿರುದ್ಧ 
ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ನಗರೋತ್ಠಾನ ಯೋಜನೆಯ ಕಾಮಗಾರಿಗಳ ಗುಣಮಟ್ಟದ 


ಮೇಲ್ವಿಚಾರಣೆಗಾಗಿ ಯೋಜನಾ ಅನುಷ್ಠಾನ 
ಸಮಾಲೋಚಕರನ್ನು (Project Implementation 
Consultant) ನೇಮಕ ಮಾಡಲಾಗಿರುತ್ತದೆ. 14ನೇ ಹಣಕಾಸು 
ಯೋಜನೆ ಮತ್ತು ಎಸ್‌.ಎಫ್‌.ಸಿ ಮುಕನಿಧಿ 
ಯೋಜನಾಯಡಿಯಲ್ಲಿ ಪೂರ್ಣಗೊಂಡ ಕಾಮಗಾರಿಗಳ 


ತಪಾಸಣಾ ವರದಿಗೆ 3ನೇ ವ್ಯಕ್ತಿಯನ್ನು ನೇಮಿಸಲಾಗಿರುತ್ತದೆ. 
ಸದರಿ ರವರು ಕಾಮಗಾರಿಗಳ ಗುಣಮಟ್ಟದ ವರದಿಯನ್ನು 
ನೀಡಿದ ನಂತರವೇ ' ಗುತ್ತಿಗೆದಾರರಿಗೆ ಬಿಲ್‌ಪಾವತಿಸಲು 
ಕ್ರಮವಹಿಸಲಾಗುತ್ತಿದೆ. ಮುಂದುವರೆದು ಕಳಪೆ ಗುಣಮಟ್ಟದ 


1 ಕಾಮಗಾರಿ ಪ್ರಕರಣಗಳು ಕಂಡುಬಂದಲ್ಲಿ, ಅಂತಹ ಗುತ್ತಿಗೆದಾರರ 


ವಿರುದ್ಧ ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದು. 


'ಕೆಡತ ಸಂಖ್ಯೆ:ನಅಇ 429 ಎಸ್‌.ಎಫ್‌.ಸಿ 2020 


ಯ A 
ಈ ಬಸವರಾಜ) 
ಗೆರಾಭಿವೃದ್ಧಿ ಸಚಿವರು 


